ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಕೊರೋನಾ ವಾರಿಯರ್ಸ್‌ಗಳಿಗೆ ನೀಡಲಾದ ಸೀರೆ ಖರೀದಿಯ ಬಗ್ಗೆ 
ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 


450(520) ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪ ಸಂಖ್ಯಾತರ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯ ಸರ್ಕಾರವು ಆರ್ಥಿಕ ಸಂಕಷ್ಠಕ್ಕೆ ಒಳಗಾಗಿದ್ದ ನೇಕಾರರಿ೦ಂದ ಪರಿಹಾರೊಪಾಯವಾಗಿ ಕೊರೋನಾ 
ವಾರಿಯರ್ಸ್‌ಗಳಿಗೆ ನೀಡಲು ರಾಜ್ಯದ ಸೀರೆ ಖರೀದಿಸುವುದಾಗಿ ಭರವಸೆ ನೀಡಲಾಗಿದೆಯೇ; 


(ಆ) ಈ ರೀತಿಯ ಸೀರೆ ಖರೀದಿಯನ್ನು ಯಾವ ಯಾವ ಜಿಲ್ಲೆಗಳಿಂದ ಮಾಡಲಾಗಿದೆ; (ವಿವರ ಒದಗಿಸುವುದು) 
(ಇ) ಖರೀದಿಸಲಾದ ಸೀರೆಗಳಿಗೆ ನೇಕಾರರಿಗೆ ಹಣ ಪಾವತಿಸಲಾಗಿದೆಯೇ; 


(ಈ) ಕೊರೋನಾ ಸಮಯದಲ್ಲಿ ಆರ್ಥಿಕ ಸಂಕಷ್ನಕ್ಕೆ ಒಳಗಾಗಿದ್ದ ನೇಕಾರರಿಗೆ ಯಾವ ರೀತಿ ಪರಿಹಾರ 
ಒದಗಿಸಲಾಗಿದೆ? (ವಿವರ ಒದಗಿಸುವುದು) 


